ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1366(1558) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌.ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತ್ರಿಗಳು 


ವಿಷಯ: ರಾಜಕಾಲುವೆ ಒತ್ತುವರಿ ಕುರಿತು 


(ಅ) ಬೆಂಗಳೂರು ನಗರದಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿರುವ ಎಷ್ಟು ಪ್ರಕರಣಗಳಿವೆ; 
(ವಿಭಾಗವಾರು ಮಾಹಿತಿ ನೀಡುವುದು) 


(ಆ) ರಾಜಕಾಲುವೆ ಒತ್ತುವರಿ ಮಾಡಿದ ಹೆಸರಿನಲ್ಲಿ ಬಡವರ ಮತ್ತು ಮಧ್ಯಮ ವರ್ಗದವರ 
ಮನೆಗಳನ್ನು ಧ್ವಂಸ ಮಾಡಿರುವ ಸರಕಾರ ಎಷ್ಟು ಪ್ರಭಾವಿಗಳ, ಶ್ರೀಮಂತರ ಮನೆಗಳನ್ನು 
ತೆರವುಗೊಳಿಸಿದೆ; ರಾಜ ಕಾಲುವೆ ತೆರವು ಸಂದರ್ಭದಲ್ಲಿ ಮನೆ ಮಠ ಕಳೆದುಕೊಂಡ 
ಕುಟುಂಬಗಳ ಸಂಖ್ಯೆ ಎಷ್ಟು; (ವಿವರ ನೀಡುವುದು) 


(ಇ) ರಾಜ ಕಾಲುವೆಯನ್ನು ತೆರವುಗೊಳಿಸುವುದನ್ನು ವಿರೋಧಿಸಿ ಎಷ್ಟು ಪ್ರಕರಣಗಳು 
ನ್ಯಾಯಾಲಯದಲ್ಲಿ ದಾಖಲಾಗಿವೆ; ನ್ಯಾಯಾಲಯದಲ್ಲಿರುವ ಪ್ರಕರಣಗಳ ವಿವರ 
ನೀಡುವುದು; ಪ್ರಸುತ ಈ ಪ್ರಕರಣಗಳು ಯಾವ ಹಂತದಲ್ಲಿವೆ; 


(ಈ) ರಾಜ ಕಾಲುವೆಯಲ್ಲಿನ ನಿರ್ಮಾಣಗಳನ್ನು ತೆರವುಗೊಳಿಸಲು ಕೋರಿ ಎಷ್ಟು 
ನೋಟಿಸ್‌ಗಳನ್ನು ನೀಡಲಾಗಿದೆ; ಯಾರಿಗೆಲ್ಲಾ ನೋಟಿಸ್‌ ನೀಡಲಾಗಿದೆ? (ವಿವರ 
ನೀಡುವುದು) 


